ಶಾಸನಗಳ ಹಿನ್ನೆಲೆಯಲ್ಲಿ ಕೋಲಾರದ 


ಏಿಡಾರಿಯರ ರೇನಾಲಯ 


ಕ್ರಿಸ್ತಶಕ ೧೦ನೆಯ ಶತಮಾನದಿಂದಲೂ 
ಹಲವಾರು ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವ ಕೋಲಾರ 
(ಕುವಲಾಲ)ದ ಪಿಡಾರಿಯು ಈಗ ಕೋಲಾರಮ್ಮ 
ಎಂದು ಪ್ರಸಿದ್ದಿ ಪಡೆದ ದೇವತೆಯಾಗಿದ್ದಾಳೆ. 

Roa) ಎ 

ಹಿಂದಿನಿಂದಲೂ ಭಾರತದಲ್ಲಿ ಪ್ರೀಡೇವತೆಗಳನ್ನು 
ಪೂಜಿಸುವ ರೂಢಿ ಬೆಳೆದುಬಂದಿದ್ದು, ಕರ್ನಾಟಕದ 
ಅಸಂಖ್ಯಾತ ಗ್ರಾಮಗಳ ಅಧಿಜೀವತೆಗಳು ಸ್ತ್ರೀಯರೇ 
ಆಗಿದ್ದಾರೆ. 


ಬ್ರಾಹ್ಮಿ ಮಾಹೇಶ್ವರಿ ಜೈನ ಕೌಮಾರೀ 
ಮಾಹೇಂದ್ರೀ ಜೈನ ವಾರಾಹೀ ಚಾಮುಂಣ್ಣಾ 
ಸಸ್ತಮಾತರಃ ॥ 


ಬ್ರಾಹ್ಮೀ, ಮಾಹೇಶ್ವರೀ, ಕೌಮಾರೀ, ವೈಷ್ಣವೀ, 
ಮಾಹೇಂದ್ರೀ, ವಾರಾಹೀ ಮತ್ತು ಚಾಮುಂಡೀ- 
ಇವರೇ ಸಪ್ತಮಾತೃಕೆಯರು ಎಂದು ಈ ಶ್ಲೋಕವು 
ತಿಳಿಸುತ್ತದೆ. 


ಸಪ್ತ ಮಾತೃಕೆಯರನ್ನು ವರಾಹಪುರಾಣ, 
ಮಾರ್ಕಂಡೇಯಪುರಾಣ, ಸುಪ್ರಭೇದಾಗಮ, ಇತ್ಯಾದಿ 
ಗ್ರಂಥಗಳು ಜೇರೆಜೇರೆ ಹೆಸರುಗಳಿಂದ ಗುರುತಿಸಿವೆ. 


ಈ ಸಪ್ರಮಾತ್ಮಕೆಯರಲ್ಲಿ ಒಬ್ಬಳಾದ ಚಾಮುಂಡೇ 
ಶ್ವರಿಯೇ ಹಿಂದಿನ ಪಿಡಾರಿ ಮತ್ತು ಈಗಿನ ಕೋಲಾರಮ್ಮ 
ಎಂಬುದು ಹಲವಾರು ವಿದಾ ್ರಿಂಸರುಗಳ ಅಭಿಪ್ರಾಯ 
ವಾಗಿದೆ. 


ಇತಿಹಾಸ ದರ್ಶನ 


ಆರ್‌. ವೆಂಕಟೇಶಮೂರ್ತಿ 


ಕೋಲಾರಮ್ಮನ ದೇವಾಲಯದ ಪ್ರವೇಶದ್ವಾರದ 
ಗೋಡೆಯ ಮೇಲೆ ಕಾಣುನ ಸ್ತ್ರೀ-ಪುರುಷ ಉಬ್ಬು ಶಿಲ್ಪ 
ಗಳನ್ನು ಶಿವ-ಪಾರ್ವತಿಯರ ಶಿಲ್ಪಗಳು ಎಂದು ಅಲ್ಲಿನ 
ಜನ ಗುರುತಿಸುತ್ತಾರೆ. ಈ ಶಿಲ್ಪಗಳ ಎಡಭಾಗಕ್ಕೆ 
ನವರಂಗದ ದ್ವಾರ. ಇಲ್ಲಿ ಎರಡು ಗರ್ಭಗೃಹಗಳಿದ್ದು 
ಒಂದರಲ್ಲಿ ಸಪ್ತ ಮಾತೃಕೆಯರ  ಶಿಲಾನಿಗ್ರಹೆಗಳು, 
ಮತ್ತೊಂದರಲ್ಲಿ ಗಾರೆಯ ಸಪ್ತಮಾತೃಕೆಯರ ಮೂರ್ತಿ 
ಗಳು ಮತ್ತು ಉತ್ಸವಮೂರ್ತಿ ಇವೆ. ಎರಡು ಗರ್ಭಗೃಹ 
ಗಳಿಗೂ ಒಂದೇ ನವರಂಗನಿಜೆ. ಪೂರ್ವಾಭಿಮುಖವಾಗಿ 
ತಿಲಾನಿಗ್ರಹಗಳಿರುವ ಗರ್ಭಗೃಹಕ್ಕೆ ಸುಖನಾಸಿ ಇಲ್ಲ. 
ಆದರೆ ಉತ್ತರಾಭಿಮುಖವಾಗಿರುವ ಗಾರೆಯ 
ಮೂರ್ತಿಗಳ ಗರ್ಭಗೃ ಹವು ಸುಖನಾಸಿಯೆನ್ನು 
ಹೊಂದಿದೆ. ಈ ಸುಖನಾಸಿಯಲ್ಲಿರುವ ಜೆಳಳಮ್ಮನ ಶಿಲಾ 
ನಿಗ್ರಹವು-ಉತ್ತರಾಭಿಮುಖವಾಗಿ ಗೋಡೆಗೆ ಮುಖ 
ಮಾಡಿದೆ. ಗೋಡೆ ಮತ್ತು ವಿಗ್ರಹದೆ ನಡುವಿನ ಅಂತರ 
ಬಹಳ ಕಿರಿದು. ದೇವಾಲಯದ ಉತ್ತರ ದಿಕ್ಕಿನಲ್ಲಿರುವ 
ಒಂದು ಸಣ್ಣ ದ್ವಾರವು ನವರಂಗಕ್ಕೆ ಪ್ರವೇಶವನ್ನು 
ಒದಗಿಸುತ್ತದೆ. ಆದರೆ ಈಗ ಆ ದ್ವಾರವನ್ನು ಮುಚ್ಚ 
ಲಾಗಿದೆ. 


ಈ ಹಿನ್ನೆಲೆಯಲ್ಲಿ ಸುಖನಾಸಿಯನ್ನು ಹೊಂದಿರುವ 
ಮಣ್ಣಿನ ಮೂರ್ತಿಗಳಿರುವ ಗರ್ಭಗೃಹೆವೇ ಪ್ರಾಚೀನ 
ವಾದುದು ಎಂಬುದು ಹೆಲವರ ಅಭಿಪ್ರಾಯ. 


ಸುಖನಾಸಿಯಲ್ಲಿರುವ ಚೇಳೆಮ್ಮನ ಶಿಲಾನಿಗ್ರಹವು 
ಯೋಗೀಶ್ವರಿಯದು ಎಂದು ಶ್ರೀ ದೇವರಕೊಂಡಾರೆಡ್ಡಿ 


ರ್ನ 


ಯವರ ಅಭಿಪ್ರಾಯ. ಇದನ್ನು ಕಸಾಲಭ್ಯೈರವಿ, 
ಮೂಕನಾಂಚಾರನ್ಮ ಎಂಬ ಹೆಸರಿನಿಂದ ಕರೆದಿರುವುದೇ 
ಅಲ್ಲದೆ ಈಕೆಯೇ ನಿಜವಾದ ಕೋಲಾರಮ್ಮ ಎಂಬ 
ಅಂಶವು ಶ್ರೀ ಆರ್‌. ನರಸಿಂಹಾಚಾರ್‌ ಅವರ ವರದಿ 
ಯಲ್ಲಿ? ಕಂಡುಬರುತ್ತದೆ. 


“ನೋಲಾರದ ಕೋಲಾರಮ್ಮ ನಿಗೂ ಜೇಳಿಗೂ 
ಇರುವ ಸಂಬಂಧ ಪ್ರಸಿದ್ಧ ವಾದುದಲ್ಲವೇ ? ಈಗ ಗರ್ಭ 
ಗುಡಿಯಲ್ಲಿರುವ ದೇವತೆ ಅಷ್ಟಭುಜದ ಮಹಿಷ 
ಮರ್ಥಿನಿಯೇ ಕೋಲಾರನ್ಮನೆನಿಸಿಕೊಳ್ಳು ತ್ರಾಳೆ. ಆದರೆ 
ದಿಟವಾದ ಗ್ರಾಮದೇವತೆ ಸಕ್ಕದ ಕೋಣೆಯಲ್ಲಿರುವ 
ಆರಡಿ.ಎತ್ತರದ ಮೂಕನಾಂಚಾರಮ್ಮ. ಈಕೆಯ ಪಾದ 
ಫೀಠದಡಿಯಿಂದ ಪ್ರತೀ ವರ್ಷವೂ ವೈಶಾಖ ಮಾಸದ 
ಶುಕ್ಲ ಸಂಚಮಿಯಂದು ಚೇಳು ಹೊರಬಂದು ಅರ್ಥಗಂಟಿ 
ಹೊರಗಿದ್ದು ಅನಂತರ ಮತ್ತೆ ಮರೆಯಾಗುವುದೆಂದು 
ಪ್ರತೀತಿಯಿದೆ. ಹೀಗೆ ಕೋಲಾರಮ್ಮ ವೃತ್ಚಿಕೇಶ್ವರಿ” 
ಎಂದು ಎಸ್‌.ಕೆ.ರಾಮುಚಂದ್ರರಾವ” ಅವರ ಅಭಿಪ್ರಾಯ 
ವಾಗಿದೆ.3 


ಶ್ರೀ ದೇವರಕೊಂಡಾರೆಡ್ಡಿಯವರು ಜೋಳರು 
ಗಂಗವಾಡಿಯನ್ನು ಆಕ್ರಮಿಸಿದ ನಂತರ ಆ ಪ್ರಾಂತ್ಯ 
ದಲ್ಲಿದ್ದ ಪ್ರಾಚೀನ ಮೂರ್ತಿಗಳು ಲಯವಾಗಿ, ಅವುಗಳ 
ಸ್ಥಾನದಲ್ಲಿ ಒಂದೇ ಕಲ್ಲಿನಲ್ಲಿ “ಏಳು ದೇವಿಯರನ್ನೂ 
ಇಕ್ಕೆಲಗಳಲ್ಲಿ ವಿನಾಯಕನನ್ನೂ ಕುಮಾರಸ್ವಾಮಿ 
ಯನ್ನೂ ಬಿಡಿಸುವುದು ಆರಂಭವಾಯಿತು ಎಂದು 
ತಿಳಿಸುತ್ತ, ಇಲ್ಲಿಯ ಮಣ್ಣಿನ ಮೂರ್ತಿಗಳೇ ಪ್ರಾಚೀನ 
ವಾದುದೆಂಬುದರಲ್ಲಿ ಸಂಶಯವಿಲ್ಲ” ಎಂದು ದಾಖಲಿಸಿ 
ದ್ಲಾರೆ,* 


ಆದರೆ ಅವರ ಅಭಿಪ್ರಾಯದ ಹಿನ್ನೆಲೆಯಲ್ಲೇ 
ಪ್ರಸ್ತುತ ಪೂಜೆ ನಡೆಯುತ್ತಿರುವ ಸಪ್ತಮಾತೃಕೆಯರ 
ಶಿಲಾನಿಗ್ರಹಗಳು ಪ್ರಕ್ಯೇಕಪ್ರತ್ಯೇಕವಾಗಿ ಇರುವುದರಿಂದ 


ಅಸಾಮಾನ್ಯ 


ಮ್ಸೈೆ.ಆ.ರಿ., ೧೯೧೦, ಪು. ೧೪೮ 
ಟ್ರ ೨ 

ಮೂರ್ತಿಶಿಲ್ಪ : 

ಹರತಿಸಿರಿ, ಪು. ೮೭ 


ಆ ಬೂ WN % 


೪೦ 


ಈ ಶಿಲಾಮೂರ್ತಿಗಳೇ 
ಊಹಿಸಬಹುದಾಗಿದೆ. 


ಪ್ರಾಚೀನವಾದುದು ಎಂದೂ 


ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಗಾರೆಯ 
ಮೂರ್ತಿಗಳು ಕಂಡುಬರುವುದರಿಂದ, ಜೋಳರ ಕಾಲದಲ್ಲಿ 
ಈ ದೇವಾಲಯವು ಪುನರ್‌ ನಿರ್ಮಾಣಗೊಂಡಿರುಪುದು 
ಶಾಸನದ ಮೂಲಕ ತಿಳಿದುಬಂದಿರುವುದರಿಂದ ಮಣ್ಣಿನ 
ಮೂರ್ತಿಗಳಿರುವ ಸ್ಥ ಳದಲ್ಲಿದ್ದ ಶಿಲಾವಿಗ್ರಹಗಳನ್ನು ಪಕ್ಕ 
ದಲ್ಲಿರುವ ಗರ್ಭಗೃಹಕ್ಕೆ ಸ್ಥಳಾಂತರಿಸಿ ಬಹುಶಃ ಆನಂತರ 
ಆ ಜಾಗದಲ್ಲಿ ಗಾರೆಯ ನಿಗ್ರಹಗಳನ್ನು ನಿರ್ಮಿಸಿರಬಹುದು 
ಎಂದು ಊಹಿಸಬಹುದಾಗಿದೆ. 


ಕೋಲಾರನ್ಮುನ ದೇವಾಲಯದಲ್ಲಿ ಒಟ್ಟು ೨೧ 
ಶಾಸನಗಳು ದೊರೆತಿದ್ದು » ೧೮ ಶಾಸನಗಳು ತಮಿಳು 
ಭಾಷೆಯದಾಗಿದ್ದು, ಉಳಿದ ೩ ಶಾಸನಗಳು ಕನ್ನಡ 
ಭಾಸೆಯದಾಗಿವೆ. ಇವುಗಳಲ್ಲಿ ಕ್ರಿ.ಶ. ಸುಮಾರು ೯೯೬ 
ರದು ಅತಿ ಪ್ರಾಚೀನವಾದನೆ, ಕ್ರಿ.ಶ. ಸುಮಾರು ೧೫೩೮ 
ರದು ಅತಿ ಆಧುನಿಕನೆನಿಸುತ್ತದೆ. 


ಕ್ರಿಸ್ತಶಕ ಸುಮಾರು ೯೯೬ರ ಶಾಸನವು ಕುವ 
ಲಾಲದ ಪಿಡಾರಿಯರ ದೇವಾಲಯಕ್ಕೆ ದೊರಕಿದ ಜೀವ 
ದಾನವನ್ನು ಕಂದಾಯ ಪುಸ್ತಕದಲ್ಲಿ ನಮೂದಿಸಿರುವು 
ದನ್ನು ತಿಳಿಸುತ್ತದೆ. ಸ್ರೆ.ಶ. ಸು. ೧೦೨೨ ಮತ್ತು 
೧೦೨೮ರ ಶಾಸೆನಗಳು ಕಂದಾಯದ ಅಧಿಕಾರಿಗಳು ಇದ್ದು 
ದನ್ನು ದಾಖಲಿಸಿವೆ. ಕಿ.ಶ. ಸು. ೧೦೩೩ರ ಶಾಸೆನನು 
ಗಂಗರ ಕಾಲದಲ್ಲಿ ಇದ್ದಿತು ಎನ್ನಲಾಗುವ ಇಟ್ಟಿಗೆಯ 
ಜೀವಾಲಯವು ರಾಜೇಂದ್ರಜೋಳದೇವನ ಕಾಲದಲ್ಲಿ 
ಕಲ್ಲಿನಿಂದ ಪುನರ್ನಿರ್ಮಾಣಗೊಂಡಿಡಿ ಎಂಬುದನ್ನು 
ತಿಳಿಸಿದೆ. ಕ್ರಿ.ಶ. ಸು. ೧೦೭೧ರ ಎರಡು ಶಾಸನಗಳು 
ಹಿಡಾರಿಯರ ದೇವಾಲಯದ ಜೇವತೆಗಳಾದ ಯೋಗಿನಿ- 
ಯೋಗೇಶ್ವರ, ಭೈರವ, ಮೂಲಸ್ಥಾನ ಚಾಮುಂಡೇಶ್ವರಿ, 
ಕ್ಷೇತ್ರಪಾಲ, ಶಾಸ್ತ್ರ-ಇವರ ವಿವರದೊಂದಿಗೆ ಯೋಗಿನಿ- 


"ಸಪ್ತ ಮಾತೃಕೆಯರು”, ಹರತಿಸಿರಿ (ಹೆಚ್‌. ವಿ. ಪೀರನಾಯಕ "ಹರತಿ ನೆನಪಿನ ಸಂಪುಟ), ಹರ್ತಿಕೋಟೆ ೧೯೮೭, ಪು೮೮ 
ನೆಲೆ-ಹಿನ್ನೆಲೆ, ಬೆಂಗಳೂರು, ೧೯೭೫, ಪು. ೧೬೭ 


ಐ.ಕ., ಸಂಪುಟ ೧೦, ಕೋಲಾರ ೧೦೯ ಎ, ಕ್ರಿ.ಶ್ಲಸು. ೧೦೦೬ 


ಇತಿಹಾಸ ದರ್ಶನ 


ಯೋಗೇಶ್ವರ ಪೂಜೆ, ಕುಮಾರಿಯರ ಪೂಜೆ, ಅಲ್ಲಜಿ 
ವಿವಿಧ ಸೇವಕವರ್ಗದವರಾದ ಕಾವಲುಗಾರ, ತಮ್ಮ ಟಿ 
ಬಾರಿಸುವವ, ಮದ್ದಳೆ ನುಡಿಸುವವ, ಕರಡಿಗೆ ನುಡಿಸು 
ವವ, ನೃತ್ಯವನ್ನು ಹೇಳಿಕೊಡುವ 
ನೃತ್ಯ ತ್ರಗಾರ್ತಿಯರು, ಲೆಕ Wi 
ವವ್ಮಮಡಿವಾಳ, ಶಾಸ 


ಉಪಾಧ್ಯಾಯ್ಕ 
ಕಾರಿಗಳು ಮಡಕೆ ಒದಗಿಸು 
ಜೋಧಿಸುವವ, ಪೂಜಾರಿ, 
ಸಾಟಿ ಪಂಡಿತ ಹಾ ಲುಕುಟಗ್ಗೆ, ಮುಂತಾದವರ 


ies 


“ಮಾರಿಯಮ್ಮನಂತೆಯೇ ಫೀಡಾರಿಯೂ ನಿಶೇಷ 
ವಾಗಿ ಜನಪ್ರಿಯಳಾದ ಗ್ರಾಮದೇವತೆ. ಈಕೆಯ ಗುಡಿ 
ಗಳನ್ನು ಹಳ್ಳಿ ಹಳ್ಳಿ ಗಳಲ್ಲಿ ಕಾಣಬಹುದು. ಶಿವನಂತೆ 
ಮುಕೃಣ್ಣಿ ಈಕೆ. ತಲೆಗೂದಲನ್ನು ಉರಿಯುವ ಬೆಂಕಿ 
ಯಂತೆ ಅಳವಡಿಸಿರುತ್ತಾರೆ. ನಾಲ ಗ ನಾಗ 
ಡಮರು, ತ್ರಿಶೂಲ, ಅಂಕುಶ ಮ 


Pp ಎಐ 
ನ್ನು ಜಾ ಡದು ಸಿಂಹಾಸನದ ಮೇ 


೨ 

ಲ) 
Ko] 
ತ್ತು 


[04 
೭1 
[a] 
ಯ 0೬ ಟಿ 


₹1. 
C. 
[4 
ಲ್ಲ 
ಬ 
೧. 
Ro] 
zL 
ಅಲಾ 
CL 
[4 
(ಯೈ 
೭1, 
21. 
೪ 
೧% 
1 
ಬ 
Ne 
pS ಗೂ 
೧ 


ಈಕೆಗೆ ಪಾರ್ಶ್ವದೇವತೆಗಳಿರುವುದಿಐ್ಲ. ಕ್ಲಾಮ್ಮಆಃ ನಾಸ 
ಬೆಳೆಗೆ ತಗಲುವ ರೋಗ, ಸಾಂಕ್ರಾಮಿಕ ಜಾಡ್ಯೆಗಳು 

ಇಂಥ ಸಂದರ್ಭಗಳಲ್ಲಿ ಪೀಡಾರಿಯು 'ಪೂಜೆಗೊಳ್ಳು ತ್ಕಾಳೆ? 
ಎಂಬ ಎಸ್‌.ಕೆ. ರಾಮಚಂದ್ರರಾಯರ ಅಭಿಪ್ರಾ ಯದ 
ಹಿನ್ನೆಲೆಯಲ್ಲಿ," ಕೋಲಾರದ. ಫೀಡಾರಿಯು ಗ್ರಾಮ 
ದೇವತೆ ಎನು ವುದು ಸ್ಪಷ್ಟವಾಗುತ್ತದೆ. ಸಾಮಾನ್ಯವಾಗಿ 
ಈಗ ಹಲವಾರು ಗಾ ಮುಸಲ ಗಾ.ಮಹೇವತೆಯರು 


[na] 


ಚಾಮುಂಡೇಶ್ವರಿಯ ಸ್ಪರೂಪನಾಗಿರುವುದರಿಂದ 
೨ = 
f | 
ಈ ಜ್‌ ಲ ps ೨ — 
ಕೋಲಾರದ ಚಾಮುಂಡೆಪ್ರನಿಯೇ ಹೀಡಾರ£ ಎಂದು 
ನಿರ್ಧರಿಸಬಹುದು 


ಫೀಡಾರಿಗೆ ಜೋಳರ ಕಾ ಲದಲ್ಲಿ ವಿಶೇಷ ಮಹತ್ವ 
ದೊರೆತು ಕನ್ಯಾಪೂಜೆ, ಯೋಗಿನಿ. ಯೋಗೇಶ್ನ ರಪೂಜಿ 
ಮತ್ತು ಚಾಮುಂಡಿ ಹೋಮದಂತಹ ವಿಶೇಷ 4 ರಣೆ 
ಗಳಿದ್ದು ದನ್ನು ಶಾಸನಗಳು ಸ್ಪ ಷ್ಟ ಪಡಿಸುತ್ತವೆ. ಶಾಕ್ತ 
ಮತ್ತು. ವೈದಿಕ ಆಚರಣೆಗಳೆರಡ ವ ಒಟ್ಟಿ ಗೇ ನಡೆಯು 
ತ್ರಿ ತ್ತಿದ್ದ ಬಿಡಾರಿಯೆರ ದೇವಾಲಯವು pe ವಿಧದ 
ದಾನದತ್ತಿಗಳನ್ನು ಜೋಳರ ಕಾಲದಲ್ಲಿ ಪಡೆದಿದೆ. 


6 ಮೂರ್ತಿಶಿಲ್ಪ ಕ ನೆಲೆ-ಹಿನ್ನೆ ಲೆ, ಪು. ೧೬೮ 


ಇತಿಹಾಸ ದರ್ಶನ 


ಇಲ್ಲಿ ಇದ್ದ ಬಹುಮುಖ್ಯ ಆಚರಣೆಗಳೆಂದರೆ, 
ಯೋಗಿನಿ-ಯೋಗೇಶ್ವರರ ಪೂಜೆ, ಕನ್ಯಾ ಪೊಜೆ, 
ಚಾಮುಂಡಿಹೋಮ, ಕುಂಭದೇವಕೆಗಳ ಮತ್ತು ಅಸ್ತ್ರ 
ದೇವರ ಪೂಜೆಯಲ್ಲಿ, ಬೆಳಗಿನ ಶಾಂತಿ, ಮಧ್ಯಾಹ್ನದ 
ಶಾಂತಿ, ಮಧ್ವರಾತ್ರಿಯ ಶಾಂತಿ, ಇತ್ಯಾದಿ ಆಚರಣೆ 
ಗಳಿದ್ದುವು. 


ವರ್ಷದ ಪ್ರತೀ ತಿಂಗಳೂ ಒಂದುದಿನ ನಡೆಯುವ 
ಯೋಗಿನಿ-ಯೋಗೇಶ್ವರ ಪೂಜೆಗೆಂದು ಮದ್ಯ ಮತ್ತು 
ಒಂದು ಕುರಿ (ಒಟ್ಟಿಗೇ ಒಂದು ವರ್ಷಕ್ಕೆ) ಮತ್ತು ೭ 
ದಿನ ನಡೆಯುವ ಶಾಂತಿ ಸಂದರ್ಭದಲ್ಲಿ ಈ ಯೋಗಿಸಿ- 
ಯೋಗೇಶ್ವರ ಪೂಜೆಗಾಗಿ ಮದ್ಯ ಮತ್ತು ಅರ್ಧ ಕುರಿಯ 
ದಾನವನ್ನು ನೀಡಲಾಗಿದೆ. 


ವರ್ಷಪೂರ್ತಿ ನ್ರತೀ ಮಂಗಳವಾರ ನಡೆಯುವ 
೨ ವಿಧಿಗಾಗಿ, ಎಂದರೆ ಏಳು ಜನ ಕನ್ನೆ 
ಯರು ಮತ್ತು ಒಬ್ಬ ಬ್ರಹ್ಮಚಾರಿಯನ್ನು (ವಿಕ್ಫೇಶ್ವರ 
ಮಾಣಿ) ಕರೆಸಿ ಪೂಜಸುವ ಸಂದರ್ಭಕ್ಕಾಗಿ ದಾನ 
ನೀಡಿರುವ ವಿವರಗಳು ಕಂಡುಬರುತ್ತದೆ. ಬಹುಶಃ ಈ 
ಏಳುಜನ ಕನ್ಯೆಯರು ಎಂದರೆ ಸಪ್ತ ಮಾತೃ ಕೆಯರ ಪ್ರತಿ 


ಕನ್ಯಾಪೂಜೆಯ 


ನಿಧಿಗಳು ಎಂದು ತಿಳಿಯಬಹುದು. ಇವರಗೆ ಆಭರಣ 
ಮತ್ತು ಬಟ್ಟೆಯನ್ನು ದಾನವಾಗಿ ನೀಡಿರುವುದನ್ನು 
ಶಾಸನಗಳು ಲ್ಲೇಖಿಸಿವೆ. 


ಕುಂಭೆಜೇವತೆಗಳು ಮತ್ತು ಅಸ್ರ್ರದೇವತೆಯ 
ಪೊಜೆಯು, ಮೂರು ಹೊತ್ತು ಎಂಡೆ ಬೆಳಿಗ್ಗೆ, 
ಮಧ್ಯಾಹ್ಮ ಮತ್ತು ಸಂಜೆ, ಅಲ್ಲಜಿ ಅರ್ಥೆಯಾಮುದಲಿ 
ನಡೆಯುತ್ತಿತ್ತು. ಇವುಗಳಲ್ಲಿ ಮಧ್ಯಾಹ್ನದ ಪೂಜೆಗೆ ಎಂದು 
ರಕ್ತಬಲಿಗಾಗಿ ಒಂದು ಕುರಿ ಮತ್ತು ಅರ್ಧಯಾಮದ 
ಪೂಜೆಗೆ ಒಂದು ಕುರಿಯನ್ನೂ ದಾನವಾಗಿ ನೀಡಲಾಗಿದೆ. 


ಈ ವಬಿಡಾರಿಯ ದೇವಾಲಯಕ್ಕೆ ವಿಕ್ರಮ ಚೋಳ 
ಚ್ಚೂಳಿಯವರೈಯನ್‌ ಎಂಬುವನು ಶಾಶ್ವತವಾದ ದೀಪ 
ವನ್ನು ಸೂರ್ಯಚಂದ್ರರಿರುವವರೆಗೆ ಚಿಳಗಿಸುವಂತೆ ದಾನ 


ವಾಗಿ ನೀಡಿ, ಇದರ ನಿರ್ವಹಣೆಗಾಗಿ, ದೇವಾಲಯದ 
ಅರ್ಚಕರಾದ ಕೌಶಿಕಗೋತ್ರದ ಶಿವಬ್ರಾ ಹ್ಮಣರಿಗೆ 
೪೧ 


ಉತ್ತಮವಾದ, ಮುದಿಯಾಗದ, ಸಾವನ್ನಪ್ಪದ ಐದು 
ಎಮ್ಮೆಗಳನ್ನು ಬಾನನೀಡಿರುವ ವಿವರವನ್ನು ಕ್ರಿ.ಶ. 
ಸುಮಾರು ೧೦೧೯ರ ಶಾಸನವು ನೀಡುತ್ತದೆ. ಸಾವನ್ನ 
ಸ್ಪದ ಮತ್ತು ಮುದಿಯಾಗದ ಎಮ್ಮೆಗಳು ಎಂದಾಗ, 
ಬಹುಶಃ ಈ ದಾನನೀಡಿದ ಎಮ್ಮೆಗಳಿಂದ ಸಂತಾನ 
ವೃದ್ಧಿಯಾಗುವುದರಿಂದ, ಸಾವನ್ನಪ್ಪದ, ಮುದಿಯಾಗದ 
ಎಂಬ ಪದಗಳನ್ನು ಬಳಸಿರಬಹುದು. ಎಂದು ಹೇಳ 
ಬಹುದು. 


ಈ ಮುಖ್ಯವಾದ ದಾನಗಳ ಹಿನ್ನೆಲೆಯಲ್ಲಿ ತಿಳಿದು 
ಬರುವ ಅಂಶಗಳೆಂದರೆ, ಈ ದೇವಾಲಯದಲ್ಲಿ ಶಾಕ್ತ 
ಮತ್ತು ವೈದಿಕ ಎರಡೂ ಸದ್ಧತಿಯ ಪೂಜೆಗಳು ನಡೆಯು 
ತ್ರಿದ್ದುವು. ಎಂದರೆ ಹೋಮದ ಆಚರಣೆಗಳಂತಹ ವೈದಿಕ 
ಪದ್ಧತಿ, ಕನ್ಯಾಪೂಜೆ, ಯೋಗಿಸಿ-ಯೋಗೇಶ್ವರರ ಪೂಜೆ 
ಯಂತಹ ಶಾಕ್ತ ಪದ್ಧತಿ (ಮದ್ಯ ಮತ್ತು ಮಾಂಸಗಳ 
ಉಪಯೋಗ)ಗಳು ಒಟ್ಟಿಗೆ ಆಚರಣೆಯಲ್ಲಿದ್ದು ವು, ಎಂದು 
ತಿಳಿಯುತ್ತದೆ. 


ಗಂಗರ ಕಾಲದಲ್ಲಿ ದೇವಾಲಯಗಳು ಇಟ್ಟಿ ಗೆಯಲ್ಲಿ 
ನಿರ್ಮಾಣವಾಗುತ್ತಿದ್ದುವು. ಎಂಬುದಕ್ಕೆ ಮಂಡ್ಯಜಿಲ್ಲೆ 
ಕೋಡಿಹಳ್ಳಿ ಯ ದಡಿಗೇಶ್ವರ ದೇವಾಲಯ, ತಿಪ್ಪೂರಿನ 
ಬಸದಿ, ತುಮಕೂರು ಜಿಲ್ಲೆ ಹೊನ್ನುಡಿಕೆ (ಜಲಗಾರ 


ದಿಬ್ಬ)ಯ ದೇವೀ ದೇವಾಲಯ, ಬೆಂಗಳೂರು ಜಿಲ್ಲೆ 
ಮಣ್ಣೆ ಯೆ ಕಪಿಲೇಶ್ವರ ದೇವಾಲಯ ಮತ್ತು ಸೋಮೇ 
ಶ್ವರ ಜೀವಾಲಯ, ಹಾಗೂ ಮೈಸೂರು ಜಿಲ್ಲೆ ನರಸ 
ಮಂಗಲದ ರಾಮೇಶ್ವರ ದೇವಾಲಯ, ಇವೆಲ್ಲವನ್ನೂ 
ನಿದರ್ಶನವನ್ನಾಗಿ ತೆಗೆದುಕೊಳ್ಳ ಬಹುದಾಗಿದೆ. 


ಅಂತೆಯೇ ಈ ಕೋಲಾರಮ್ಮ ಎಂದರೆ ವಿಡಾರಿಯ 
ಅಥವಾ ಪೀಡಾರಿ (ಪೀಡಾಹಾರಿ) ದೇವಾಲಯವೂ ಸಹ 
ಗೆಂಗರ ಕಾಲದಲ್ಲಿ ಇಟ್ಟಿಗೆಯಿಂದ ನಿರ್ಮಾಣವಾಗಿದ್ದು, 
ಚೋಳರು ಗಂಗವಾಡಿಯನ್ನು ಆಕ್ರಮಿಸಿಕೊಂಡ ನಂತರ, 
ಅಲ್ಲಿದ್ದ ಇಟ್ಟಿಗೆ ಕಟ್ಟಡವನ್ನು ಕೆಡವಿ, ಕಲ್ಲಿನ ಕಟ್ಟಡ 
ವನ್ನು ನಿರ್ಮಾಣ ಮಾಡಿ ನಂತರ ಶಾಸನಗಳನ್ನು 
ಹಾಕೆಸಿರೆಬಹುದು ಎಂದು ಭಾನಿಸಬಹುದಾಗಿಷೆ. ಶಾಸನ 
ಗಳಲ್ಲಿ ಏಡಾರಿ ಎಂದು ಉಲ್ಲೇಖಿತವಾಗಿರುವ ಕೋಲಾರ 
ಎನು ಸಪ್ತಮಾತೃಕೆಯರಲ್ಲಿ ಒಬ್ಬಳಾದ 
ಚಾಮುಂಡಿಯೇ ಎಂದೂ ತಿಳಿಯಬಹುದಾಗಿದೆ. 


Ww 


ಈ ನನ್ನ ಪ್ರಥಮ ಪ್ರಬಂಧವನ್ನು ರಚಿಸಲು 
ಸೂಕ್ತ ಮಾರ್ಗದರ್ಶನವನ್ನು ನೀಡಿದ ಪೂಜ್ಯ ಗುರುಗಳು 
ಹಾಗೂ ಮಿತ್ರರೂ ಆದ ಶ್ರೀ ಎಚ್‌.ಎಸ್‌. ಗೋಪಾಲ 
ರಾವ್‌, ಅವರಿಗೆ ನನ್ನ ಹ್ಯೆ ್ಸಾರ್ವಕ ವಂದನೆಗಳು. ೦ 


7 IK. Sarma: ‘Brick Temples of Western Gangas’» Srinidhi Madras, (K.R. 
Srinivasan Festschrift) 1983, pp. 67-83 


ಬ 


ಇತಿಹಾಸ ದರ್ಶನ 


